ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ -| 2077 
ಸದಸ್ಯರ ಹೆಸರು ಡಾ॥ ಚಂದ್ರಶೇಖರ ಬಿ. ಪಾಟೀಲ್‌ 
(ಪದವೀಧರರ ಕ್ಷೇತ) 
ಉತ್ತರಿಸುವ ದಿನಾಂಕ 24.03.2021 
ಉತ್ತರಿಸುವ ಸಚಿವರು ಪಶುಸಂಗೋಪನೆ ಸಚಿವರು 
ಕ್ರ.ಸಂ ಪ್ರಶ್ನೆಗಳು ಉತ್ತರಗಳು 
ಅ) ಬೀದರ್‌ ಜಿಲ್ಲೆಯ ಪಶುಸಂಗೋಪನೆ ಸರ್ಕಾರದ ಸುತ್ತೊಲೆ ಸಂಖ್ಯೆ ಸಿ.ಆಸು.ಇ 137 
ಇಲಾಖೆಯಲ್ಲಿರುವ ಗ್ರೂಪ್‌-ಡಿ | ಈಕಾಅ 2005 ದಿನಾ೦ಕ:26-07-2005 ರನ್ನಯ ಡಿ” 
ಹುದ್ದೆಗಳನ್ನು ಸರ್ಕಾರವು ನೇಮಕ | ದರ್ಜೆ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ 


ಮಾಡುವುದು ಯಾವಾಗ; 


ಪೂರೈಸಲು ಸೂಚಿಸಿರುವ ಹಿನ್ನಲೆಯಲ್ಲಿ, ಇಲಾಖೆಗೆ 
ಹೊರಗುತ್ತಿಗೆ ಸೇವೆಯನ್ನು ಪಡೆಯಲಾಗಿದ್ದು, ಅದರಂತೆ 
ಬೀದರ್‌ ಜಿಲ್ಲೆಯಲ್ಲಿ 79 'ಡಿ' ದರ್ಜಿ ಹುದ್ದೆಗಳನ್ನು 
ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿಮಾಡಲಾಗಿದೆ. 


ಆ) 


ಇಲ್ಲಿ ಗ್ರೂಪ್‌-ಡಿ ಹುದ್ದೆಯ ನೌಕರರಿಲ್ಲದೆ 
ಕಛೇರಿ ಕಾರ್ಯ ನಿರ್ವಹಣೆಯಲ್ಲಿ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮನಕೆ ಬಂದಿದ್ದು, ಜಿಲ್ಲೆಯಲ್ಲಿ 150 'ಡಿ' 
ದರ್ಜಿ ಖಾಲಿ ಇದ್ದುಈ ಖಾಲಿ ಹುದ್ಲೆಗಳಿಗೆದುರಾಗಿ 79 
'ಡಿ' ದರ್ಜೆ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ 
ಸೇವೆಯನ್ನು ಪಡೆಯಲಾಗಿದೆ. 


ವಿಶೇಷವಾಗಿ ಕರ್ನಾಟಿಕ 
ಬಾಗದಲ್ಲಿ ಖಾಲಿಯಿರುವ 
ಪಶುವೈದ್ಯಾಧಿಕಾರಿಗಳ ಸಂಖ್ಯೆ ಎಷ್ಬು; 
ಅವುಗಳ ನೇಮಕಾತಿ ಭರ್ತಿಗೆ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ಕಲ್ಯಾಣ 


ಕಲ್ಯಾಣ-ಕರ್ನಾಟಿಕ ಭಾಗದಲ್ಲಿ 61 


ಪಶುವೈದ್ಯಾಧಿಕಾರಿಗಳ ಹುದ್ದೆಗಳು ಖಾಲಿ ಇದೆ. 


ಕಲ್ಯಾಣ-ಕರ್ನಾಟಕ 371(ಜೆ) ಪುದೇಶದ ಸಳೀಯ 
ವೃಂದಕ್ಕೆ ಮೀಸಲಿರಿಸಿದ 61 ಪಶುವೈದ್ಯಾಧಿಕಾರಿಗಳ 
ಹುದ್ದೆಗಳನ್ನು ಭರ್ತಿ ಮಾಡಲು ವಿಶೇಷ ನೇಮಕಾತಿ 
ನಿಯಮಗಳನ್ನು ರಚಿಸಿ ಅಧಿಸೂಚನೆ 
ಹೊರಡಿಸಲಾಗಿದ್ದು, ದಿನಾಂಕ: 24.02.2021ರ ಆರ್ಥಿಕ 
ಇಲಾಖೆಯ ಸಹಮತಿಯನ್ವಯ ನೇಮಕಾತಿ ಪೂರ್ವ 


ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು 
ಕ್ರಮಳ್ಯೆಗೊಳ್ಳಲಾಗುತ್ತಿದೆ. 
ಸಂಖ್ಯೆ: ಪಸ೦ಮಿೀ ಇ-59 ಪಅಸೇ 2021 
(ಪ್ರಮ ಕ್‌) 
ಪಶುಸಂಗೋಪನೆ ಸಚಿವರು 


